ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಕರ್ನಾಟಿಕ ವಿಧಾನಪರಿಷತ್ತು 
ಚುಕೆ, ರಹಿತ ಪ್ರಶ್ನೆ 


19-03-2021 ಪ್ರಶ್ನೆ ಸಂಖ್ಯೆ: 1417 (1798) 


೦ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಸಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: 


ವಿಷಯ: 


ವೈಜ್ಞಾನಿಕ ಕಸ ವಿಲೇವಾರಿ ಘಟಿಕಗಳ ಬಗ್ಗೆ 


(ಅ) ರಾಜ್ಯದ ಗ್ರಾಮ ಪಂಚಾಯತಿಗಳಲ್ಲಿ 11 `ಬಿ' ಖಾತೆಗಳು ರಿಜಿಸ್ಟ್ರೇಷನ್‌ ಆಗದೇ 
ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದರೆ, 11 `ಬಿ' ಖಾತೆಯ 
ಪರಭಾರೆ ನಡೆಸಲು ಸರ್ಕಾರ ಹಿಂಪಡೆಯಲು ಕಾರಣವೇನು; (ಸಂಪೂರ್ಣ ವಿವರ 
ನೀಡುವುದು) 


(ಆ) ಗ್ರಾಮ ಪಂಚಾಯತಿಗಳಲ್ಲಿ 11 `ಬಿ' ಖಾತೆ ಮಾಡಿಕೊಂಡು ಪರವಾನಗಿ 
ಪಡೆದುಕೊಂಡು ನ೦ತರ ಬ್ಯಾಂಕುಗಳು ಇಂತಹ ಖಾತೆಗಳಿಗೆ ಸಾಲ ನೀಡದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ ನ್ಯೂನತೆ ಸರಿಪಡಿಸಲು ಸರ್ಕಾರ 
ಯಾವ ಕ್ರಮಕೈಗೊಂಡಿದೆ ; (ಬಿವರ ನೀಡುವುದು) 


(ಇ) ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ವೈಜ್ಞಾನಿಕ ಕಸ 
ವಿಲೇವಾರಿ ಘಟಿಕ ಮಂಜೂರಾಗಿದೆ; ಇದರಲ್ಲಿ ಕಾರ್ಯಾರಂಭ ಮಾಡಿರುವ 
ಘಟಕವೆಷ್ಟು; ಬಾಕಿ ಇರುವ ಘಟಿಕವನ್ನು ಯಾವಾಗ ಪ್ರಾರಂಭ ಮಾಡಲಾಗುವುದು ; 
ವಿಳಂಬಕ್ಕೆ ಕಾರಣವೇನು ; (ತಾಲ್ಲೂಕುವಾರು, ಪ೦ಚಾಯತಿವಾರು ಸಂಪೂರ್ಣ 
ಮಾಯಿತಿ ನೀಡುವುದು) 


(ಈ) ಗ್ರಾಮ ಪಂಚಾಯತಿಗಳಲ್ಲಿ ವೈಜ್ಞಾನಿಕವಾಗಿ ತಯಾರಾಗುವ ಗೊಬ್ಬರವನ್ನು 
ವಿಲೇವಾರಿ ಮಾಡಲು ಸರ್ಕಾರ ನಿಗದಿಪಡಿಸಲಾಗಿರುವ ಮಾರ್ಗಸೂಚಿಗಳಾವುವು; ಈ 
ಯೋಜನೆಯನ್ನು ಜಿಲ್ಲೆಯ ಯಾವ ಯಾವ ಪಂಚಾಯತಿಗಳಲ್ಲಿ 
ಅಳವಡಿಸಿಕೊಳ್ಳಲಾಗಿದೆ? (ಬಿವರ ನೀಡುವುದು) 


ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು 


